WPP -47 / 2009 - 2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೬ | ಬೆಂಗಳೂರು, ಗುರುವಾರ , ಡಿಸೆಂಬರ್ ೨೨, ೨೦೧೧ ( ಪುಷ್ಯ ೧ , ಶಕ ವರ್ಷ ೧೯೩೩) 


ಸಂಚಿಕೆ ೫೦ 


ಭಾಗ - ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು, 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 

ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಂಇ 44 ಎಟಿಎಸ್ 2011, ಬೆಂಗಳೂರು, ದಿನಾಂಕ: 29ನೇ ಸೆಪ್ಟೆಂಬರ್, 2011 
ಶ್ರೀ ಶಿವಲಿಂಗ , ಸರ್ಕಾರದ ಅಧೀನ ಕಾರ್ಯದರ್ಶಿ , ವಸತಿ ಇಲಾಖೆ, ಕರ್ನಾಟಕ ಸರ್ಕಾರ ಸಚಿವಾಲಯ ಇವರನ್ನು ಸಾರ್ವಜನಿಕ/ಆಡಳಿತ 
ಹಿತದೃಷ್ಟಿಯಿಂದ ಹಾವೇರಿ ಜಿಲ್ಲೆಯ ಹಾವೇರಿ ತಾಲ್ಲೂಕಿನಲ್ಲಿ ಖಾಲಿ ಇರುವ ತಹಶೀಲ್ದಾರ್‌ ಗ್ರೇಡ್- 1 ಹುದ್ದೆಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್ .ಗೋಪಾಲಯ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 1510 

ಕಂದಾಯ ಇಲಾಖೆ (ಸೇವೆಗಳು - 3) . 


ಕಂದಾಯ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಕಂಇ 44 ಎಟಿಎಸ್ 2011 ( ಭಾಗ - 1), ಬೆಂಗಳೂರು, ದಿನಾಂಕ: 23ನೇ ಸೆಪ್ಟೆಂಬರ್ , 2011 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಂಇ 44 ಎಟಿಎಸ್ 2011 ದಿನಾಂಕ : 21 - 09 - 2011ರಲ್ಲಿನ ಕ್ರಮ ಸಂಖ್ಯೆ : 3 ಮತ್ತು 4ರ ಕಾಲಂ 
2ರಲ್ಲಿ ನಮೂದಿಸಿರುವುದನ್ನು ಈ ಕೆಳಕಂಡಂತೆ ತಿದ್ದುಪಡಿ ಮಾಡಿ ಓದಿಕೊಳ್ಳತಕ್ಕದ್ದು : 
ಕಲಂ ನಂ .2 ರಲ್ಲಿದ್ದಂತೆ 

ಸರಿಪಡಿಸಿಕೊಂಡು ಓದಿಕೊಳ್ಳತಕ್ಕದ್ದು 
[ ( 3) ಡಾ|| ರೂಪಶ್ರೀ , 

ಡಾ|| ರೂಪಶ್ರೀ ಎಸ್ . 
ತಹಸೀಲ್ದಾರ್‌, ಭೂಮಿ ಕೇಂದ್ರ, ಬೆಂಗಳೂರು 

ತಹಸೀಲ್ದಾರ್‌, ಭೂಮಿ ಕೇಂದ್ರ, ಬೆಂಗಳೂರು 
ಇಲ್ಲಿಗೆ ವರ್ಗಾವಣೆ ಆದೇಶದಲ್ಲಿರುವ 
( 4) ಶ್ರೀ ಜಿ. ವಿ. ನಾಗರಾಜ್ , 

ಶ್ರೀ ಜಿ. ವಿ . ನಾಗರಾಜ್ , 
ತಹಸೀಲ್ದಾರ್‌, ಭೂಮಿ ಮತ್ತು ಯುಪಿಆರ್ ಕೇಂದ್ರ, 

ತಹಸೀಲ್ದಾರ್‌, 
- ಬೆಂಗಳೂರು ಇಲ್ಲಿಗೆ ವರ್ಗಾವಣೆ ಆದೇಶದಲ್ಲಿರುವ 

ಭೂಮಿ ಮತ್ತು ಯುಪಿಒಆರ್ ಕೇಂದ್ರ, ಬೆಂಗಳೂರು 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್ . ಗೋಪಾಲಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಸೇವೆಗಳು -3). 


ಪಿ . ಆರ್‌ . 1511 


( ೭೦೫) 


೭೦೬. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨, ೨೦೧೧ 


ಭಾಗ- ೨ 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 58 ಎಡಿಇ 2011, ಬೆಂಗಳೂರು, ದಿನಾಂಕ: 28ನೇ ಸೆಪ್ಟೆಂಬರ್ , 2011 
ರಾಜ್ಯದಲ್ಲಿ ನಡೆದಿರುವ ಅಕ್ರಮ ಗಣಿಗಾರಿಕೆ ಕುರಿತು ಮಾನ್ಯ ಲೋಕಾಯುಕ್ತರು ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಯನ್ವಯ ಹಾಗೂ 
ಸಾರ್ವಜನಿಕ/ ಆಡಳಿತ ಹಿತದೃಷ್ಟಿಯಿಂದ ಕಂದಾಯ ಇಲಾಖೆಯಲ್ಲಿ ತಹಶೀಲ್ದಾರ್‌ ವೃಂದದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಅಧಿಕಾರಿಗಳನ್ನು 
ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಕ್ಕೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿ 
ಆದೇಶಿಸಿದೆ. 

ತಹಶೀಲ್ದಾರರ ಹೆಸರು ಮತ್ತು ಪ್ರಸ್ತುತ 
ಕ್ರಸಂ. 

ವರ್ಗಾಯಿಸಿ ನೇಮಿಸಿದ ಸ್ಥಳ 
ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
ಶ್ರೀ ಟಿ . ವಿ . ಪ್ರಕಾಶ್ , 

ತಹಶೀಲ್ದಾರ್‌, 
ತಹಶೀಲ್ದಾರ್‌, 

ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ 
ಮಾಗಡಿ ತಾಲ್ಲೂಕು, ರಾಮನಗರ ಜಿಲ್ಲೆ 

ಪ್ರಾಧಿಕಾರದ ಕಛೇರಿ, ಬೆಂಗಳೂರು. 
ಶ್ರೀ ಪಿ. ಎಸ್. ಮಂಜುನಾಥ್, 

ತಹಶೀಲ್ದಾರ್‌, 
ತಹಶೀಲ್ದಾರ್‌, 

ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ 
ಹೊಸಪೇಟೆ ತಾಲ್ಲೂಕು, ಬಳ್ಳಾರಿ ಜಿಲ್ಲೆ. 

ಪ್ರಾಧಿಕಾರದ ಕಛೇರಿ, ಕುಣಿಗಲ್ . 
ಶ್ರೀ ಲಕ್ಷ್ಮಣ್ ಸಿಂಗ್ , 

ಚುನಾವಣಾ ತಹಶೀಲ್ದಾರ್‌, 
ತಹಶೀಲ್ದಾರ್‌, 

ಜಿಲ್ಲಾಧಿಕಾರಿಗಳ ಕಛೇರಿ, ಚಾಮರಾಜನಗರ ಜಿಲ್ಲೆ 
ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರ, ಬಳ್ಳಾರಿ 
ಶ್ರೀ ಮಂಜುನಾಥ ಬಳ್ಳಾರಿ, 

ತಹಶೀಲ್ದಾರ್‌, 
ತಹಶೀಲ್ದಾರ್‌, ಯಲ್ಲಾಪುರ , ಉತ್ತರ ಕನ್ನಡ ಜಿಲ್ಲೆ . ಕೆ.ಎಸ್.ಎಫ್. ಸಿ., ಗುಲ್ಬರ್ಗಾ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎನ್ .ಗೋಪಾಲಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಸೇವೆಗಳು). 


ಪಿ . ಆರ್ , 1512 


ಕಂದಾಯ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಕಂಇ 58 ಎಡಿಇ 2011, ಬೆಂಗಳೂರು, ದಿನಾಂಕ: 28ನೇ ಸೆಪ್ಟೆಂಬರ್, 2011 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಂಇ 58 ಎಡಿಇ 2011 ದಿನಾಂಕ : 28 - 09 -2011ರಲ್ಲಿನ ಕ್ರಮ ಸಂಖ್ಯೆ : 3 ರಲ್ಲಿನ 3ನೇ ಸಾಲಿನಲ್ಲಿ 
“ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರ, ಬಳ್ಳಾರಿ ” ಎಂಬುದರ ಬದಲಾಗಿ “ಕೆ. ಯು.ಐ.ಡಿ.ಎಫ್ .ಸಿ., ಬಳ್ಳಾರಿ ”, ಎಂದು ತಿದ್ದುಪಡಿ ಮಾಡಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್. ಗೋಪಾಲಯ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ. ಆರ್ . 1513 

ಕಂದಾಯ ಇಲಾಖೆ (ಸೇವೆಗಳು - 3) . 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 58 ಎಟಿಎಸ್ 2011 , ಬೆಂಗಳೂರು, ದಿನಾಂಕ: 21ನೇ ಅಕ್ಟೋಬರ್ , 2011 
ಕಂದಾಯ ಇಲಾಖೆಯ ತಹಶೀಲ್ದಾರ್‌ ವೃಂದದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳನ್ನು ಆಡಳಿತ ಹಿತದೃಷ್ಟಿಯಿಂದ ಭೂಮಿ ಮತ್ತು 
ಯು .ಪಿ . ಓ. ಆರ್ ಯೋಜನೆಗಾಗಿ ವರ್ಗಾಯಿಸಿ ನೇಮಿಸಿ ಹೊರಡಿಸಲಾದ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಂಇ 58 ಎಟಿಎಸ್ 2011 ದಿನಾಂಕ : 
20 -10 -2011ರಲ್ಲಿ ಕ್ರಮ ಸಂಖ್ಯೆ : (5) ರಲ್ಲಿನ ಶ್ರೀ ನಾಗಹನುಮಯ್ಯ , ತಹಶೀಲ್ದಾರ್‌, ಶಿರಾ ತಾಲ್ಲೂಕು ಇವರಿಗೆ ಸಂಬಂಧಿಸಿದ ವರ್ಗಾವಣೆಯನ್ನು 
ಮಾತ್ರ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ರದ್ದುಪಡಿಸಿ ಸದರಿಯವರನ್ನು ಶಿರಾ ತಾಲ್ಲೂಕು ತಹಶೀಲ್ದಾರ್ 
ಹುದ್ದೆಯಲ್ಲಿಯೇ ಮುಂದುವರೆಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎನ್ .ಗೋಪಾಲಯ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1515 

ಕಂದಾಯ ಇಲಾಖೆ (ಸೇವೆಗಳು - 3). 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨, ೨೦೧೧ 


ܬܘܬ 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 58 ಎಟಿಎಸ್ 2011 , ಬೆಂಗಳೂರು, ದಿನಾಂಕ: 20ನೇ ಅಕ್ಟೋಬರ್ , 2011 
ಕಂದಾಯ ಇಲಾಖೆಯಲ್ಲಿ ತಹಶೀಲ್ದಾರ್‌ ವೃಂದದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಅಧಿಕಾರಿಗಳನ್ನು ಭೂಮಿ ಮತ್ತು 
ಯುಪಿಓಆರ್ ಯೋಜನೆಗಾಗಿ ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ಸ್ಥಳಕ್ಕೆ ಸಾರ್ವಜನಿಕ / ಆಡಳಿತ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿ ಆದೇಶಿಸಿದೆ. 


ಕ್ರ. ಸಂ . 


ವರ್ಗಾಯಿಸಿ ನೇಮಿಸಿದ ಸ್ಥಳ 


ತಹಶೀಲ್ದಾರರ ಹೆಸರು ಮತ್ತು ಪ್ರಸ್ತುತ 
ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

ಶ್ರೀ /ಶ್ರೀಮತಿ 
ಆರ್. ರಂಗಸ್ವಾಮಿ , 
ತಹಶೀಲ್ದಾರ್‌, 
ಖಾದಿ ಬೋರ್ಡ್, ಮೈಸೂರು 
ಜಯಶ್ರೀ ಶಿಂತ್ರಿ, 
ತಹಸೀಲ್ದಾರ್‌, 
ನಗರಾಭಿವೃದ್ಧಿ ಪ್ರಾಧಿಕಾರ, ಹುಬ್ಬಳ್ಳಿ - ಧಾರವಾಡ 
ಮಂಜುನಾಥ ಎ .ಎಲ್., 
ಚುನಾವಣಾ ತಹಶೀಲ್ದಾರ್‌, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು. 
ಸುರೇಶ ಜಿ . 
ಮುನ್ಸಿಪಲ್ ತಹಶೀಲ್ದಾರ್‌, 
ಜಿಲ್ಲಾಧಿಕಾರಿಗಳ ಕಛೇರಿ, ಚಿಕ್ಕಮಗಳೂರು 
ನಾಗಹನುಮಯ್ಯ, 
ತಹಶೀಲ್ದಾರ್‌, 
ಶಿರಾ ತಾಲ್ಲೂಕು, ತುಮಕೂರು ಜಿಲ್ಲೆ 
ನರಸಿಂಹಪ್ಪ , 
ತಹಶೀಲ್ದಾರ್‌, 
ಭೂಸ್ವಾಧೀನ ಶಾಖೆ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, 
ಬೆಂಗಳೂರು 


ತಹಶೀಲ್ದಾರ್‌, 
ಭೂಮಿ ಮತ್ತು ಯುಪಿಓಆರ್ ಯೋಜನೆ, 
ಮೈಸೂರು 
ತಹಶೀಲ್ದಾರ್‌, 
ಭೂಮಿ ಮತ್ತು ಯುಪಿಓಆರ್ ಯೋಜನೆ, 
ಹುಬ್ಬಳ್ಳಿ- ಧಾರವಾಡ. 
ತಹಶೀಲ್ದಾರ್‌, 
ಭೂಮಿ ಮತ್ತು ಯುಪಿಓಆರ್ ಯೋಜನೆ, 
ಮೈಸೂರು. 
ತಹಶೀಲ್ದಾರ್‌, 
ಭೂಮಿ ಮತ್ತು ಯುಪಿಓಆರ್ ಯೋಜನೆ, 
ಶಿವಮೊಗ್ಗ. 
ತಹಶೀಲ್ದಾರ್, 
ಭೂಮಿ ಮತ್ತು ಯುಪಿಓಆರ್ ಯೋಜನೆ, 
ಬಳ್ಳಾರಿ. 
ತಹಶೀಲ್ದಾರ್‌, 
ಭೂಮಿ ಮತ್ತು ಯುಪಿಓಆರ್ ಯೋಜನೆ, 
ಶಿವಮೊಗ್ಗ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಎನ್. ಗೋಪಾಲಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು - 3). 


ಪಿ . ಆರ್ . 1514 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 44 ಎಟಿಎಸ್ 2011, ಬೆಂಗಳೂರು, ದಿನಾಂಕ: 30ನೇ ಸೆಪ್ಟೆಂಬರ್, 2011 
ಕಂದಾಯ ಇಲಾಖೆಯಲ್ಲಿ ಸ್ಥಳ ನಿರೀಕ್ಷಣೆಯಲ್ಲಿರುವ ಶ್ರೀಮತಿ ಸುಮ , ತಹಶೀಲ್ದಾರ್ ಇವರನ್ನು ಸಾರ್ವಜನಿಕ/ ಆಡಳಿತ ಹಿತದೃಷ್ಟಿಯಿಂದ 
ಭೂಮಿ ಕೇಂದ್ರ, ಬೆಂಗಳೂರು ಇಲ್ಲಿ ಡಾ|| ಎಸ್. ರೂಪಶ್ರೀ , ತಹಶೀಲ್ದಾರ್ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್ . ಗೋಪಾಲಯ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್‌ . 1516 

ಕಂದಾಯ ಇಲಾಖೆ (ಸೇವೆಗಳು - 3). 


೭೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨, ೨೦೧೧ 


ಭಾಗ- ೨ 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಂಇ 33 ಮುನೋಸೇ (1) 2011 , ಬೆಂಗಳೂರು, ದಿನಾಂಕ: 15ನೇ ಅಕ್ಟೋಬರ್ , 2011 
ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಕೆ. ಬಿ . ಶಂಕರಲಿಂಗಯ್ಯ , ಜಿಲ್ಲಾ ನೋಂದಣಾಧಿಕಾರಿ , ಜಿಲ್ಲಾ 
ನೋಂದಣಿ ಕಛೇರಿ, ಉಡುಪಿ ಇವರನ್ನು ಸಾರ್ವಜನಿಕ ಮತ್ತು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಜಿಲ್ಲಾ ನೋಂದಣಿ ಕಛೇರಿ, ಚಿತ್ರದುರ್ಗ ಇಲ್ಲಿನ ಜಿಲ್ಲಾ 
ನೋಂದಣಾಧಿಕಾರಿ ಖಾಲಿ ಹುದ್ದೆಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ. ಕೆ. ರಾಮಚಂದ್ರ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 1517 

ಕಂದಾಯ ಇಲಾಖೆ ( ನೋಂದಣಿ ಮತ್ತು ಮುದ್ರಾಂಕ). 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಕಂಇ 33 ಮುನೋಸೇ ( 1) 2011 , ಬೆಂಗಳೂರು, ದಿನಾಂಕ: 15ನೇ ಅಕ್ಟೋಬರ್ , 2011 
ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಸೇವೆಗೆ ಸೇರಿದ ಈ ಕೆಳಕಾಣಿಸಿದ ಕೇಂದ್ರಸ್ಥಾನ ಸಹಾಯಕರುಗಳಿಗೆ ರೂ . 18150 - 450 - 19500 
525 - 22650 -600 -26250 -675 - 26925ರ ವೇತನ ಶ್ರೇಣಿಯ ಜಿಲ್ಲಾ ನೋಂದಣಾಧಿಕಾರಿಗಳ ವೃಂದಕ್ಕೆ ಸ್ಥಾನಪನ್ನ ಪದೋನ್ನತಿ ನೀಡಿ ಈ ಕೂಡಲೇ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ತೋರಿಸಿರುವ ಹುದ್ದೆ ಮತ್ತು ಸ್ಥಳಕ್ಕೆ ನೇಮಿಸಿ ಆದೇಶಿಸಿದೆ. 
ಕ್ರ. ಸಂ . | ಅಧಿಕಾರಿಯ ಹೆಸರು ಮತ್ತು ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 

ನೇಮಿಸಿರುವ ಸ್ಥಳ 
ಶ್ರೀ ಅಶೋಕ ಹೆಚ್. ನಾಯ್ಕ, 

ಜಿಲ್ಲಾ ನೋಂದಣಾಧಿಕಾರಿ, 
ಕೇಂದ್ರಸ್ಥಾನ ಸಹಾಯಕರು, ಜಿಲ್ಲಾ ನೋಂದಣಿ ಕಛೇರಿ, ಕಾರವಾರ ಜಿಲ್ಲಾ ನೋಂದಣಿ ಕಛೇರಿ, ಹಾವೇರಿ 
ಶ್ರೀಮತಿ ನಿರ್ಮಲ ಅಡೂರ, 

ಜಿಲ್ಲಾ ನೋಂದಣಾಧಿಕಾರಿ , 
ಕೇಂದ್ರಸ್ಥಾನ ಸಹಾಯಕರು, ಕೇಂದ್ರ ಕಛೇರಿ, ಬೆಂಗಳೂರು ಜಿಲ್ಲಾ ನೋಂದಣಿ ಕಛೇರಿ, ಚಾಮರಾಜನಗರ 
ಶ್ರೀಮತಿ ಬಿ . ಆರ್. ಶಶಿಕಲಾ, 

ಜಿಲ್ಲಾ ನೋಂದಣಾಧಿಕಾರಿ, 
ಕೇಂದ್ರಸ್ಥಾನ ಸಹಾಯಕರು, ಜಿಲ್ಲಾ ನೋಂದಣಿ ಕಛೇರಿ, 

ಜಿಲ್ಲಾ ನೋಂದಣಿ ಕಛೇರಿ, ಹಾಸನ 
ಬಸವನಗುಡಿ ನೋಂದಣಿ ಜಿಲ್ಲೆ , ಬೆಂಗಳೂರು 
ಶ್ರೀ ರವೀಂದ್ರ ಲ. ಪೂಜಾರ, 

ಜಿಲ್ಲಾ ನೋಂದಣಾಧಿಕಾರಿ , 
ಕೇಂದ್ರಸ್ಥಾನ ಸಹಾಯಕರು, ಜಿಲ್ಲಾ ನೋಂದಣಿ ಕಛೇರಿ, ಗದಗ ಜಿಲ್ಲಾ ನೋಂದಣಿ ಕಛೇರಿ, ಕಾರವಾರ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಕೆ. ರಾಮಚಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ನೋಂದಣಿ ಮತ್ತು ಮುದ್ರಾಂಕ ). 


ಪಿ. ಆರ್ . 1518 


PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 192 SLU 2011 , Bangalore , Dated 21st October, 2011 


WHEREAS Justice Shri. R . Gururajan , Uplokayukta of Karnataka State has submitted his resignation vide his letter dated 
12th October, 2011 , under clause (a ) of the proviso to sub -section (1) of section 5 of the Karnataka Lokayukta Act, 1984. 


Now , therefore, I, H . R . BHARDWAJ, the Governor of Karnataka, hereby accept the resignation of Justice Shri R . 
Gururajan from the post of Uplokayukta of Karnataka State with effect from 13th October, 2011. 

H . R . BHARDWAJ, 
GOVERNOR OF KARNATAKA. 


By Order and in the name of the Governor of Karnataka , 

H . K . LAKSHMINARAYANA RAO , 

Under Secretary to Government (1/c ), 
Department of Personnel and Administrative Reforms 

(Service Rules - 2 ). 


P . R . 1519 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨, ೨೦೧೧ 

೭೦೯ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 149 ಆಸೇವ 2011 , ಬೆಂಗಳೂರು, ದಿನಾಂಕ : 21ನೇ ಅಕ್ಟೋಬರ್, 2011 

ಶ್ರೀ ಹೆಚ್. ಎಂ . ಕೆಂಪೇಗೌಡ, ನಿವೃತ್ತ ಕೆ. ಎ.ಎಸ್ ( ಹಿರಿಯ ಶ್ರೇಣಿ) ಅಧಿಕಾರಿ ಇವರನ್ನು ಮಾನ್ಯ ಗೃಹ ಮತ್ತು ಸಾರಿಗೆ ಸಚಿವರ 
ವಿಶೇಷಾಧಿಕಾರಿಯಾಗಿ ಗುತ್ತಿಗೆ ಆಧಾರದ ಮೇಲೆ ದಿನಾಂಕ: 12 - 08 - 2011ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಥವಾ 
ಮಾನ್ಯ ಗೃಹ ಮತ್ತು ಸಾರಿಗೆ ಸಚಿವರ ಪದಾವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ 
ನೇಮಕಾತಿ) ನಿಯಮಾವಳಿಗಳು 1977ರ ನಿಯಮ 15(1) ( ಬಿ)( i) ರನ್ವಯ ನೇಮಿಸಲಾಗಿದೆ. 

ಶ್ರೀ ಹೆಚ್ . ಎಂ . ಕೆಂಪೇಗೌಡ, ಕೆ. ಎ .ಎಸ್. ( ಹಿರಿಯ ಶ್ರೇಣಿ) ಅಧಿಕಾರಿ ಇವರ ಗುತ್ತಿಗೆ ನೇಮಕಾತಿಗೆ ಸಂಬಂಧಿಸಿದಂತೆ ಸೇವಾ 
ಷರತ್ತುಗಳ ಬಗ್ಗೆ ಪ್ರತ್ಯೇಕವಾಗಿ ಆದೇಶ ಹೊರಡಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 1520 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 2 ) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 107 ಆಸೇವ 2011 , ಬೆಂಗಳೂರು, ದಿನಾಂಕ : 21ನೇ ಅಕ್ಟೋಬರ್ , 2011 

ಶ್ರೀ ಮೆಂಡೋನ್ಸಾ ಆಂಟನಿ , ನಿವೃತ್ತ ಕೆ. ಎ.ಎಸ್. (ಸೂಪರ್‌ ಟೈಂ ಸ್ಕೇಲ್) ಅಧಿಕಾರಿ ಇವರನ್ನು ದಿನಾಂಕ: 01- 06 - 2011ರಿಂದ 
ಅನ್ವಯವಾಗುವಂತೆ ಮಾನ್ಯ ಕರ್ನಾಟಕ ರಾಜ್ಯದ ವಿಶೇಷ ಪ್ರತಿನಿಧಿ, ನವದೆಹಲಿ. ಇವರ ಆಪ್ತ ಕಾರ್ಯದರ್ಶಿಯನ್ನಾಗಿ ಅಧಿಕೃತ ಜ್ಞಾಪನ ಸಂಖ್ಯೆ : 
ಸಿಆಸುಇ 15 ಎಸ್‌ಡಿಇ 94 ದಿನಾಂಕ: 23 - 12 -94ನ್ನು ಸಡಿಲಿಸಿ ಗುತ್ತಿಗೆ ಆಧಾರದ ಮೇಲೆ ಮಾನ್ಯ ಕರ್ನಾಟಕ ರಾಜ್ಯದ ವಿಶೇಷ ಪ್ರತಿನಿಧಿ, ನವದೆಹಲಿ. 
ಇವರ ಪದಾವಧಿಯವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಕರ್ನಾಟಕ ನಾಗರೀಕ ಸೇವಾ 
( ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳು 1977ರ ನಿಯಮ 15 (1) ( ಬಿ) ( i) ರನ್ವಯ ನೇಮಿಸಲಾಗಿದೆ. 

ಶ್ರೀ ಮೆಂಡೋನ್ಸಾ ಆಂಟನಿ , ನಿವೃತ್ತ ಕೆ.ಎ. ಎಸ್ . (ಸೂಪರ್‌ ಟೈಂ ಸ್ಕೇಲ್) ಅಧಿಕಾರಿ ಇವರ ಗುತ್ತಿಗೆ ನೇಮಕಾತಿಗೆ ಸಂಬಂಧಿಸಿದಂತೆ 
ಸೇವಾ ಷರತ್ತುಗಳ ಬಗ್ಗೆ ಪ್ರತ್ಯೇಕವಾಗಿ ಆದೇಶ ಹೊರಡಿಸಲಾಗುವುದು . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 1521 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 2 ) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 275 ಆಸೇವ 2010, ಬೆಂಗಳೂರು, ದಿನಾಂಕ : 21ನೇ ಅಕ್ಟೋಬರ್, 2011 

ಶ್ರೀ ಜಿ . ಬಿ. ಹಿರೇಮಣಿಯವರ್, ನಿವೃತ್ತ ಕೆ. ಎ .ಎಸ್., ( ಹಿರಿಯ ಶ್ರೇಣಿ) ಅಧಿಕಾರಿ ಇವರನ್ನು ಮಾನ್ಯ ಸಮಾಜ ಕಲ್ಯಾಣ, ಬಂದೀಖಾನೆ 
ಸಚಿವರ ಆಪ್ತ ಕಾರ್ಯದರ್ಶಿಯಾಗಿ ಗುತ್ತಿಗೆ ಆಧಾರದ ಮೇಲೆ ದಿನಾಂಕ: 12 - 08 - 2011ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಅಥವಾ ಮಾನ್ಯ ಸಮಾಜ ಕಲ್ಯಾಣ, ಬಂದೀಖಾನೆ ಸಚಿವರ ಪದಾವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಕರ್ನಾಟಕ 
ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳು 1977ರ ನಿಯಮ 15 (1) ( ಬಿ )( i) ರನ್ವಯ ನೇಮಿಸಲಾಗಿದೆ. 

ಶ್ರೀ ಜಿ. ಬಿ. ಹಿರೇಮಣಿಯವರ್, ನಿವೃತ್ತ ಕೆ. ಎ.ಎಸ್. ( ಹಿರಿಯ ಶ್ರೇಣಿ) ಅಧಿಕಾರಿ ಇವರ ಗುತ್ತಿಗೆ ನೇಮಕಾತಿಗೆ ಸಂಬಂಧಿಸಿದಂತೆ 
ಸೇವಾ ಷರತ್ತುಗಳ ಬಗ್ಗೆ ಪ್ರತ್ಯೇಕವಾಗಿ ಆದೇಶ ಹೊರಡಿಸಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 2 ) 


ಪಿ . ಆರ್ . 1522 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೨೨ , ೨೦೧೧ 

ಭಾಗ- ೨ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 143 ಆಸೇವ 2011 , ಬೆಂಗಳೂರು, ದಿನಾಂಕ : 21ನೇ ಅಕ್ಟೋಬರ್, 2011 

ಶ್ರೀ ಎಸ್. ಎಫ್. ಯೋಗಪ್ಪನವರ ನಿವೃತ್ತ ಕೆ. ಎ .ಎಸ್. ( ಆಯ್ಕೆ ಶ್ರೇಣಿ) ಅಧಿಕಾರಿ ಇವರನ್ನು ಮಾನ್ಯ ಲೋಕೋಪಯೋಗಿ ಸಚಿವರ 
ವಿಶೇಷ ಕರ್ತವ್ಯಾಧಿಕಾರಿಯಾಗಿ ಗುತ್ತಿಗೆ ಆಧಾರದ ಮೇಲೆ ದಿನಾಂಕ : 12 -08- 2011ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರಗೆ 
ಅಥವಾ ಮಾನ್ಯ ಲೋಕೋಪಯೋಗಿ ಸಚಿವರ ಪದಾವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಕರ್ನಾಟಕ ನಾಗರೀಕ ಸೇವಾ 
(ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳು 1977ರ ನಿಯಮ 15 (1) ( ಬಿ) ( i) ರನ್ವಯ ನೇಮಿಸಲಾಗಿದೆ. 

- ಶ್ರೀ ಎಸ್ . ಎಫ್. ಯೋಗಪ್ಪನವರ್ , ನಿವೃತ್ತ ಕೆ.ಎ .ಎಸ್. (ಆಯ್ಕೆ ಶ್ರೇಣಿ) ಅಧಿಕಾರಿ ಇವರ ಗುತ್ತಿಗೆ ನೇಮಕಾತಿಗೆ ಸಂಬಂಧಿಸಿದಂತೆ 
ಸೇವಾ ಷರತ್ತುಗಳ ಬಗ್ಗೆ ಪ್ರತ್ಯೇಕವಾಗಿ ಆದೇಶ ಹೊರಡಿಸಲಾಗುವುದು . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್‌ . 1523 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 2) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 177 ಆಸೇವ 2011 , ಬೆಂಗಳೂರು, ದಿನಾಂಕ : 21ನೇ ಅಕ್ಟೋಬರ್ , 2011 

ಶ್ರೀಮತಿ ಕೆ. ವಿದ್ಯಾಕುಮಾರಿ , ಕೆ. ಎ .ಎಸ್ . ಹಿರಿಯ ಶ್ರೇಣಿ ಅಧಿಕಾರಿ, ಪ್ರಸ್ತುತ ನೇಮಕಾತಿ ನಿರೀಕ್ಷಣೆಯಲ್ಲಿ, ಇವರನ್ನು ಸಾರ್ವಜನಿಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಜಂಟಿ ನಿರ್ದೇಶಕರು (KUIDFC, SFC, JN nurm , KMRP 
Projects Implementation) ನಗರಾಭಿವೃದ್ಧಿ ಇಲಾಖೆ, ಬೆಂಗಳೂರು ಖಾಲಿ ಹುದ್ದೆಗೆ ನೇಮಿಸಲಾಗಿದೆ. 


ಪಿ. ಆರ್ . 1524 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 2) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ : ಸಿಆಸುಇ 415 ಸಅಸೇ 2011 , ಬೆಂಗಳೂರು, ದಿನಾಂಕ : 24ನೇ ಅಕ್ಟೋಬರ್ , 2011 

ಅಧಿಸೂಚನೆ ಸಂಖ್ಯೆ : ಸಿಆಸುಇ 20 ಸಅಸೇ 2010 , ದಿನಾಂಕ : 13 - 01 - 2010ರಲ್ಲಿ ಮಾನ್ಯ ಅಬಕಾರಿ ಸಚಿವರ ಆಪ್ತ 
ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದ ಶ್ರೀ ಕೆ. ಬಿ. ಮೇರುನಂದನ್ , ಅಬಕಾರಿ ಅಧೀಕ್ಷಕರು, ಇವರನ್ನು ದಿನಾಂಕ : 19 - 08 - 2010ರ ಅಪರಾಹ್ನದಿಂದ 
ಜಾರಿಗೆ ಬರುವಂತೆ ಮಾನ್ಯ ಅಬಕಾರಿ ಸಚಿವರ ಆಪ್ತ ಕಾರ್ಯದರ್ಶಿ ಹುದ್ದೆಯಿಂದ ಬಿಡುಗಡೆಗೊಳಿಸಿ ಇವರ ಸೇವೆಯನ್ನು ಅವರ ಮಾತೃ ಇಲಾಖೆಗೆ 
ಹಿಂದಿರುಗಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಆರ್. ವಿಜಯಾನಂದ ಶರ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 1525 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 172 ಎಸ್‌ಐಎಸ್ 2011 , ಬೆಂಗಳೂರು, ದಿನಾಂಕ : 26ನೇ ಅಕ್ಟೋಬರ್, 2011 

ಡಾ|| ರಜನೀಶ ಗೋಯಲ್, ಭಾ . ಆ. ಸೇ ., ಇವರಿಗೆ ದಿನಾಂಕ : 21 - 10 - 2011 ರಿಂದ 29 - 10 - 2011ರ ವರೆಗೆ ಸಾಂದರ್ಭಿಕ / ಸಾರ್ವತ್ರಿಕ 
ರಜೆಯನ್ನು ಉಪಯೋಗಿಸಿಕೊಂಡು ಈ ಕೆಳಕಾಣಿಸಿದ ಸದಸ್ಯರೊಂದಿಗೆ 2010 -11ನೇ ಬ್ಲಾಕ್ ಅವಧಿಯಲ್ಲಿ ಸ್ವಗ್ರಾಮ ಪ್ರಯಾಣ ರಿಯಾಯಿತಿ 
ಸೌಲಭ್ಯವನ್ನು ಉಪಯೋಗಿಸಿಕೊಂಡು ಚಂಡೀಗಡ ( ಹರಿಯಾಣ) ಗೆ ಹೋಗಿಬರಲು ಅನುಮತಿ ನೀಡಲಾಗಿದೆ. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨, ೨೦೧೧ 


೭೧೧ 


ಕ್ರಮ ಸಂಖ್ಯೆ 


ಹೆಸರು 


ಸಂಬಂಧ 


ಡಾ || ರಜನೀಶ ಗೋಯಲ್ 


ಕು | ಮುಸ್ಕಾನ್ 


ಮಗಳು 


ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90ರಷ್ಟು ಹಣವನ್ನು ಅಂತಿಮ ಪ್ರಯಾಣಭತ್ಯೆ ಬಿಲ್ಲಿನಲ್ಲಿ 
ಹೊಂದಾಣಿಕೆ ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣಭತ್ಯೆಯನ್ನು ಪಡೆಯಲು ಮಂಜೂರಾತಿ ನೀಡಲಾಗಿದೆ. 


ಕೇಂದ್ರ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ : O. M. No.14028/4/2009- Estt.(L), ದಿನಾಂಕ : 03 - 06 - 2009 ರನ್ವಯ ಹಾಗೂ 
ಕೇಂದ್ರ ಸರ್ಕಾರದ ದಿನಾಂಕ : 03 - 06 - 2009 ಸಂಖ್ಯೆ: 11019 /24 /2005 - AIS-III ದಿನಾಂಕ: 03 - 11 - 2009ರ ಪತ್ರದಲ್ಲಿ ನೀಡಿರುವ 
ಸ್ಪಷ್ಟಿಕರಣದನ್ವಯ 10 ದಿನಗಳ ಗಳಿಕೆ ರಜೆಯ ನಗದೀಕರಣ ಸೌಲಭ್ಯವನ್ನು ಉಪಯೋಗಿಸಿಕೊಳ್ಳಲು ಸಹ ಅನುಮತಿ ನೀಡಿದೆ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್ . ಶ್ರೀನಿವಾಸಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 1526 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 1) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 500 ಸಅಸೇ 2011 , ಬೆಂಗಳೂರು, ದಿನಾಂಕ : 24ನೇ ಅಕ್ಟೋಬರ್ , 2011 . 
ಅಧಿಸೂಚನೆ ಸಂಖ್ಯೆ : ಪಿಡಿ 113 ಎಸ್.ಎಸ್. ಎಂ 2011 , ದಿನಾಂಕ: 30- 09 - 2011ರಲ್ಲಿ ಶ್ರೀ . ಡಿ. ಇ, ಬಸವರಾಜಪ್ಪ, ಜಂಟಿ ನಿರ್ದೇಶಕರು, 
ಆರ್ಥಿಕ ಮತ್ತು ಸಾಂಖಿಕ ನಿರ್ದೇಶನಾಲಯ, ಇವರನ್ನು ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖಿಕ ಸಚಿವಾಲಯದಲ್ಲಿ ನಿರ್ದೇಶಕರು, 
ಮಾನವ ಶಕ್ತಿ ಮತ್ತು ಉದ್ಯೋಗ ವಿಭಾಗ - ಶ್ರೀ . ಬಿ .ಆರ್. ಪ್ರಕಾಶ್, ಇವರ ವಯೋ ನಿವೃತ್ತಿಯಿಂದ ತೆರವಾದ ಹುದ್ದೆಗೆ ನೇಮಿಸಲು ಇವರ 
ಸೇವೆಯನ್ನು ಸಿಆಸು ಇಲಾಖೆ ವಶಕ್ಕೆ ನೀಡಲಾಗಿದೆ. ಇದರನ್ವಯ ಶ್ರೀ ಡಿ. ಇ. ಬಸವರಾಜಪ್ಪ, ಜಂಟಿ ನಿರ್ದೇಶಕರು ಇವರನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯದಲ್ಲಿ ನಿರ್ದೇಶಕರು, ಮಾನವ 
ಶಕ್ತಿ ಮತ್ತು ಉದ್ಯೋಗ ವಿಭಾಗ - ಶ್ರೀ . ಬಿ. ಆರ್ . ಪ್ರಕಾಶ್ , ಇವರ ವಯೋ ನಿವೃತ್ತಿಯಿಂದ ತೆರವಾದ ಹುದ್ದೆಗೆ ಮರುಸ್ಥಳ ನಿಯುಕ್ತಿಗೊಳಿಸಿ 
ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಆರ್ . ವಿಜಯಾನಂದ ಶರ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್‌ . 1528 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3). 


PERSONNEL AND ADMINISTRATIVE REFORMS SECRETARIAT 


NOTIFICATION 


No. DPAR 253 SPS 2011 , Bangalore, Dated : 24th October, 2011 
Shri . K .T. Balakrishna , SPS , Superintendent of Police, Karnataka Police Academy, is transferred with immediate effect 
and posted until further orders as Superintendent of Police, Uttar Kannada District, Karwar vice Shri. Rajendra Prasad , SPS officer 
transferred. 

Shri. R . Ramesh , SPS, Superintendent of Police, waiting for posting is posted with immediate effect and until further 
orders as Superintendentof Police , Intelligence , Bangalore in the existing vacancy. 


By Order and in the Name of the Governor of Karnataka , 

N . SRINIVASAMURTHY, 
Under Secretary to Government, 

DP & AR (Services-1). 


PR : 1529 


೭೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೨೨ , ೨೦೧೧ 


ಭಾಗ- ೨ 


PERSONNEL AND ADMINISTRATIVE REFORMS SECRETARIAT 


NOTIFICATION 


No . DPAR 514 SAS 2011 , Bangalore, Dated : 26th October, 2011 


Sri. N .Manjunatha Prasad , IAS (KN 94 ), Commissioner, Employment & Training , Bangalore, in addition to his 
presentpost is placed in additional charge of the post of Special Officer for creation ofBhovi Development Corporation . 


By Order and in the Name of the Governor of Karnataka , 

N . SRINIVASAMURTHY, 
Under Secretary to Government, 

DP & AR (Services -1). 


PR : 1530 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 34 ಭೂದಾಸೇ ( ) 2011 , ಬೆಂಗಳೂರು, ದಿನಾಂಕ : 29ನೇ ಅಕ್ಟೋಬರ್, 2011. 
ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀ ಕೃಷ್ಣಮೂರ್ತಿ ಗೋಪಾಲ್, 
ಭೂದಾಖಲೆಗಳ ಜಂಟಿ ನಿರ್ದೇಶಕರು ( ಹಾಲಿ ಸ್ಥಳ ನಿರೀಕ್ಷಣೆಯಲ್ಲಿರುವ) ಇವರನ್ನು ಸಾರ್ವಜನಿಕ ಹಾಗೂ ಆಡಳಿತ ಹಿತದೃಷ್ಟಿಯಿಂದ ಈ ಕೂಡಲೇ 
ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಭೂದಾಖಲೆಗಳ ಜಂಟಿ ನಿರ್ದೇಶಕರು (ವಿಚಾರಣೆ ಮತ್ತು ತನಿಖೆ), ಕೇಂದ್ರ ಕಛೇರಿ, ಬೆಂಗಳೂರು 
( ಖಾಲಿ ಇರುವ ಹುದ್ದೆಗೆ ) ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಿ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ . ವಿ. ಚೌಕಿಮಠ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ. ಆರ್ . 1531 

ಕಂದಾಯ ಇಲಾಖೆ (ಭೂಮಾಪನ) 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಕಂಇ 24 ಭೂದಾಸೇ (1) 2011, ಬೆಂಗಳೂರು, ದಿನಾಂಕ: 28ನೇ ಅಕ್ಟೋಬರ್, 2011. 
ಶ್ರೀ ಎಸ್. ರಾಜಾನಾಯ್ಕ, ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪನಿರ್ದೇಶಕರು, 
ಜಿಲ್ಲಾಧಿಕಾರಿಗಳ ಕಛೇರಿ, ಬೆಂಗಳೂರು ನಗರ ಜಿಲ್ಲೆ ಇವರನ್ನು ಸಾರ್ವಜನಿಕ ಹಾಗೂ ಆಡಳಿತ ಹಿತದೃಷ್ಟಿಯಿಂದ, ಮುಂದಿನ ಆದೇಶದವರೆಗೆ ಕರ್ತವ್ಯ 
ನಿರ್ವಹಿಸುತ್ತಿರುವ ಸ್ಥಳದಲ್ಲೇ ಮುಂದುವರಿಸಲು ಸರ್ಕಾರ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ. ವಿ. ಚೌಕಿಮಠ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 1532 

ಕಂದಾಯ ಇಲಾಖೆ (ಭೂಮಾಪನ) 


ಹಾಗೂ ವಾರ್ತಾ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಕಸಂವಾಪ್ರ/499 /ಕಸಧ/ 2011, ಬೆಂಗಳೂರು, ದಿನಾಂಕ: 28ನೇ ಅಕ್ಟೋಬರ್, 2011. 
ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯ ಅಧ್ಯಕ್ಷರ ಅಧಿಕಾರಾವಧಿಯು ದಿನಾಂಕ 22 - 10 -2011ರಂದು ಮುಕ್ತಾಯಗೊಂಡಿರುವುದರಿಂದ, 
ಈ ಅಕಾಡೆಮಿಯ ಅಧ್ಯಕ್ಷರ ಹುದ್ದೆಯ ಕರ್ತವ್ಯವನ್ನು ಆಯುಕ್ತರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರು ನಿರ್ವಹಿಸುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಹೆಚ್. ವಿ. ರಾಮಚಂದ್ರರಾವ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್‌. 1533 

ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨, ೨೦೧೧ 


೭೧೩ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 63 ಆಸೇವ 2011 , ಬೆಂಗಳೂರು, ದಿನಾಂಕ: 28ನೇ ಅಕ್ಟೋಬರ್ , 2011 . 
ಅಧಿಸೂಚನೆ ಸಂಖ್ಯೆ: ಸಿಆಸು 2 ಆಸೇಜೆ 2004 ದಿನಾಂಕ: 9 - 11 -2004ರಲ್ಲಿ ಪ್ರಕಟಿಸಿರುವ ಕೆ.ಎ .ಎಸ್.ಸಮೂಹ- ಎ ( ಹಿರಿಯ ಶ್ರೇಣಿ) 
ವೃಂದದ ತಾತ್ಕಾಲಿಕ ಜೇಷ್ಟತಾ ಪಟ್ಟಿಯ ಆಧಾರದ ಮೇಲೆ ಶ್ರೀ .ಎ . ಪಿ. ಕೆರಪ್ಪನವರ್, ನಿವೃತ್ತ ಕೆ.ಎ .ಎಸ್. ( ಹಿರಿಯ ಶ್ರೇಣಿ) ಅಧಿಕಾರಿ , ಇವರಿಗೆ 
ಇವರಿಗಿಂತ ಜೇಷ್ಠತೆಯಲ್ಲಿ ಕಿರಿಯರಾದ ಶ್ರೀ . ವಿ. ಜಿ.ದಿವಾಕರ್‌ ಇವರಿಗೆ ಕೆ.ಎ.ಎಸ್. ಆಯ್ಕೆ ಶ್ರೇಣಿ ವೃಂದಕ್ಕೆ ಬಡ್ತಿ ನೀಡಿದ ದಿನಾಂಕ : 10 - 01-2005 
ರಿಂದಲೇ ಜಾರಿಗೆ ಬರುವಂತೆ ಕರ್ನಾಟಕ ನಾಗರೀಕ ಸೇವೆಗಳು ( ಆರ್. ಪಿ. ಪಿ . ಪಿ) ನಿಯಮಗಳು 1978ರ ನಿಯಮ 2(1) ( ಎ) ರನ್ವಯ ಪೂರ್ವಾನ್ವಯವಾಗಿ 
ರೂ . 12800 - 16720 ( ಪರಿಷ್ಕೃತ ವೇತನ ಶ್ರೇಣಿ ರೂ . 24450 - 31800 ) ರ ವೇತನ ಶ್ರೇಣಿಯ ಕೆ. ಎ .ಎಸ್ . (ಆಯ್ಕೆ ಶ್ರೇಣಿ) ವೃಂದಕ್ಕೆ ಸ್ಥಾನಪನ್ನ ಬಡ್ಡಿ 
ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್‌ . 1534 

ಸಿ. ಆ. ಸು . ಇ.(ಸೇವೆಗಳು - 2). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ: ಡಿಪಿಎಆರ್ 248 ಎಸ್‌ಪಿಎಸ್ 2011 , ಬೆಂಗಳೂರು, ದಿನಾಂಕ: 28ನೇ ಅಕ್ಟೋಬರ್ , 2011 . 
ಶ್ರೀ ಅಲೋಕ್ ಕುಮಾರ್ , ಐಪಿಎಸ್ (ಕೆಎನ್ - 94), ಡಿಐಜಿಪಿ & ಕಮಾಂಡರ್ ಎ.ಎನ್.ಎಫ್, ಉಡುಪಿ ಇವರು ಕೇಂಬ್ರಿಡ್ 
ವಿಶ್ವವಿದ್ಯಾನಿಲಯ , ಯುನೈಟೆಡ್ ಕಿಂಗ್‌ಡಮ್ ( ಯುಕೆ) ದಲ್ಲಿ 4ನೇ ಹಂತದ ಮಿಡ್ ಕರೀರ್‌ ತರಬೇತಿಯನ್ನು ಪೂರೈಸಿದ ನಂತರ, ಇವರಿಗೆ ದಿನಾಂಕ: 
29 -10 - 2011 ರಿಂದ 04 - 11 - 2011 ರವರೆಗೆ ಒಟ್ಟು 07 ( ಏಳು) ದಿನಗಳ ಎಕ್ಸ್ - ಇಂಡಿಯಾ ಗಳಿಕೆ ರಜೆಯನ್ನು (Ex-India Earned Leave) ವೈಯಕ್ತಿಕ 
ಕಾರಣಗಳ ಹಿನ್ನೆಲೆಯಲ್ಲಿ ಮಂಜೂರು ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎ. ಪಿ . ಅತ್ತೆ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್‌ . 1535 

ಸಿ. ಆ. ಸು . ಇ.(ಸೇವೆಗಳು - 4). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ: ಸಿಆಸುಇ 158 ಸೆನೆನಿ 2011 , ಬೆಂಗಳೂರು, ದಿನಾಂಕ: 28ನೇ ಅಕ್ಟೋಬರ್, 2011 . 
ದಿನಾಂಕ 3 - 8 - 2009ರ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್ 21 ಎಸ್‌ಆರ್‌ಆರ್ 2008ರಲ್ಲಿ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಸಮೂಹ- ಎ ಮತ್ತು 
ಸಮೂಹ- ಬಿ ಹುದ್ದೆಗಳಿಗೆ ಮಾಡುವ ನೇರ ನೇಮಕಾತಿಯಲ್ಲಿ ಅಂಗವಿಕಲರಿಗೆ ಗುರ್ತಿಸಲಾಗಿರುವ ಹುದ್ದೆಗಳ ಜೊತೆಗೆ ಈ ಕೆಳಕಂಡ ಹುದ್ದೆಗಳನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಸದರಿ ಅಧಿಸೂಚನೆಯ ಪರಿಶಿಷ್ಠದ ಕೊನೆಯಲ್ಲಿ ಸೇರಿಸಲಾಗಿದೆ: 
ಅಂಧತ್ವ ಅಥವಾ 

ಚಲನವಲನ ವೈಕಲ್ಯ ಅಥವಾ 
ಕ್ರ. ಸಂ . ಇಲಾಖೆಯ ಹೆಸರು 

ಶ್ರವಣ ದೋಷ 
ದೃಷ್ಟಿಮಾಂದ್ಯತೆ 

ಸೆರೆಬ್ರಲ್ ಪಾಲ್ಸಿ 
34) ಗ್ರಾಮೀಣಾಭಿವೃದ್ಧಿ ಮತ್ತು 

ತಾಲ್ಲೂಕು ಕಾರ್ಯನಿರ್ವಾಹಕ ತಾಲ್ಲೂಕು ಕಾರ್ಯನಿರ್ವಾಹಕ 
ಪಂಚಾಯತ್ ರಾಜ್ 

ಅಧಿಕಾರಿ (ಗುಂಪು - ಎ)/ ಅಧಿಕಾರಿ ( ಗುಂಪು - ಎ)/ 
ಇಲಾಖೆ 

ಸಹಾಯಕ ಕಾರ್ಯದರ್ಶಿ ಸಹಾಯಕ ಕಾರ್ಯದರ್ಶಿ 
ಪಂಚಾಯತ್ ರಾಜ್ 

ಪಂಚಾಯತ್ ರಾಜ್ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ದೇವರಾಜು, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿ. ಆ. ಸು . ಇ.(ಸೇವಾ ನಿಯಮಗಳು - 1). 


೭೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೨೨ , ೨೦೧೧ 


ಭಾಗ- ೨ 


PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 158 SRR 2011, Bangalore, Dated : 28th October, 2011 


In the Schedule to the Notification No . DPAR 21 SRR 2008 dated 3 -8 -2009 relating to identification ofposts for physically 
handicapped persons for recruitment to State Civil Services Group -A and B posts the following shall be inserted at the end with 
immediate effect. 


SI . 


Name of the Department 


Hearing Impairment 


Blindness or 
low vision 


Locomotor disability or Cerebral 

Palsy 


34) | Rural Development and 

Panchayat Raj Department 


Taluk Executive Officer (Group-A)/ Taluk Executive Officer (Group-A )/ 
Assistant Secretary , Panchayat Raj Assistant Secretary , Panchayat Raj 


By Order and in the Name of the Governor of Karnataka , 

DEVARAJU , 

Under Secretary to Government, 
Department of Personnel & Administrative Reforms(Service Rules -I). 


PR : 1536 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 339 ಹೆಚ್ಎಸ್ ಹೆಚ್ 2011, ಬೆಂಗಳೂರು, ದಿನಾಂಕ: 29ನೇ ಆಗಸ್ಟ್ , 2011 . 
ಡಾ|| ಸುಮೇಧಾ ಆರ್ . ದೇಸಾಯಿ , ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ , ಬೆಂಗಳೂರು ಇವರು 

ವಯೋನಿವೃತ್ತಿ ಹೊಂದಲಿದ್ದು, ಇವರಿಂದ ತೆರವಾಗಲಿರುವ ನಿರ್ದೇಶಕರ ಹುದ್ದೆಗೆ ಡಾ|| ವಿ. ಡಿ, ಪಾಲೇಕರ್, 
ಯೋಜನಾ ನಿರ್ದೇಶಕರು ( ಆರ್.ಸಿ. ಹೆಚ್ ) ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ , ಬೆಂಗಳೂರು ಇವರನ್ನು ಪ್ರಸ್ತುತ 
ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಯ ಜೊತೆಗೆ ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಈ ಹುದ್ದೆಯ ಹೆಚ್ಚುವರಿ 
ಕಾರ್ಯನಿರ್ವಹಿಸಲು ದಿನಾಂಕ: 30 - 08 - 2011 ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ನಾಗರೀಕ 
ಸೇವಾ ನಿಯಮಾವಳಿ ನಿಯಮ 68ರ ಅನ್ವಯ ಹೆಚ್ಚುವರಿ ಪ್ರಭಾರದಲ್ಲಿ ಇಟ್ಟು ಆದೇಶಿಸಿದೆ. 
ಈ ಮೇಲ್ಕಂಡ ವೈದ್ಯಾಧಿಕಾರಿಯು ಪ್ರಭಾರಿಯಾಗಿ ನೇಮಿಸಿರುವ ಸ್ಥಳದಲ್ಲಿ ಕರ್ತವ್ಯಕ್ಕೆ ಹಾಜರಾಗಿ ಸರ್ಕಾರವನ್ನೊಳಗೊಂಡಂತೆ 
ಸಂಬಂಧಪಟ್ಟವರಿಗೆಲ್ಲರಿಗೂ ಪ್ರಭಾರ ವರ್ಗಾವಣೆ ಪ್ರಪತ್ರವನ್ನು ಸಲ್ಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಚಿಕ್ಕೇಗೌಡ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್‌ . 1537 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ಸೇವೆಗಳು). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 176 ಆಸೇವ 2011 , ಬೆಂಗಳೂರು, ದಿನಾಂಕ: 28ನೇ ಅಕ್ಟೋಬರ್, 2011 . 
ಕರ್ನಾಟಕ ಸರ್ಕಾರದ 25ನೇ ಸಚಿವ ಸಂಪುಟದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರ ವಿಶೇಷಾಧಿಕಾರಿಯಾಗಿ ನಿಯೋಜನೆ ಮೇಲೆ 
ಕಾರ್ಯನಿರ್ವಹಿಸುತ್ತಿದ್ದ ಶ್ರೀ . ಎಂ .ಸುಂದರ್‌ಭಟ್, ಕೆ. ಎ.ಎಸ್. ಕಿರಿಯ ಶ್ರೇಣಿ ಅಧಿಕಾರಿ , ಇವರ ಸೇವೆಯು ದಿನಾಂಕ: 11 - 08 - 2011 ಕ್ಕೆ 
ಅಂತ್ಯಗೊಂಡಿದ್ದರಿಂದ ಸದರಿ ಅಧಿಕಾರಿಯ ಸೇವೆಯನ್ನು ದಿನಾಂಕ: 12 - 08 - 2011 ರಿಂದ ಜಾರಿಗೆ ಬರುವಂತೆ ದಿನಾಂಕ: 20 - 08 -2011 ರವರೆಗೆ 
ಮಾನ್ಯ ಮುಖ್ಯಮಂತ್ರಿಯವರ ವಿಶೇಷಾಧಿಕಾರಿಯಾಗಿ ಮುಂದುವರಿಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್‌ . 1538 

ಸಿ. ಆ. ಸು . ಇ.(ಸೇವೆಗಳು - 2). 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨, ೨೦೧೧ 


೭೧೫ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 170 ಎಸ್‌ಐಎಸ್ 2011, ಬೆಂಗಳೂರು, ದಿನಾಂಕ: 29ನೇ ಅಕ್ಟೋಬರ್, 2011 . 


ಡಾ|| ಕೆ. ಜಿ . ಜಗದೀಶ, ಭಾ . ಆ . ಸೇ ., ಜಿಲ್ಲಾಧಿಕಾರಿ, ಹಾಸನ ಜಿಲ್ಲೆ, ಹಾಸನ ಇವರಿಗೆ ದಿನಾಂಕ: 04 - 11 - 2011 ರಿಂದ 13 - 11 - 2011 ರವರೆಗೆ 
ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 


ಡಾ|| ಕೆ. ಜಿ. ಜಗದೀಶ, ಭಾ . ಆ. ಸೇ ., ರವರ ರಜಾ ಅವಧಿಯಲ್ಲಿ, ಅಪರ ಜಿಲ್ಲಾಧಿಕಾರಿ, ಹಾಸನ ಜಿಲ್ಲೆ, ಹಾಸನ ಇವರನ್ನು ಜಿಲ್ಲಾಧಿಕಾರಿ, 
ಹಾಸನ ಜಿಲ್ಲೆ, ಹಾಸನ ಈ ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 


ಡಾ|| ಕೆ. ಜಿ . ಜಗದೀಶ, ಭಾ . ಆ. ಸೇ ., ರವರು ರಜೆಯ ಮೇಲೆ ಹೋಗಿರದಿದ್ದರೆ ಜಿಲ್ಲಾಧಿಕಾರಿ , ಹಾಸನ ಜಿಲ್ಲೆ, ಹಾಸನ ಈ ಹುದ್ದೆಯಲ್ಲೇ 
ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಡೀಕರಿಸಿದೆ. 

ಡಾ|| ಕೆ.ಜಿ. ಜಗದೀಶ, ಭಾ . ಆ.ಸೇ ., ರವರಿಗೆ ಮೇಲ್ಕಂಡ ರಜೆ ಅವಧಿಯಲ್ಲಿ ಅವರ ಕುಟುಂಬದ ಈ ಕೆಳಕಾಣಿಸಿದ ಸದಸ್ಯರೊಂದಿಗೆ 2010 
13ನೇ ಬ್ಲಾಕ್ ಅವಧಿಯಲ್ಲಿ ರಜಾ ಪ್ರಯಾಣ ರಿಯಾಯಿತಿ ಸೌಲಭ್ಯವನ್ನು ಉಪಯೋಗಿಸಿಕೊಂಡು ಉದಯಪುರ್‌ಗೆ ಹೋಗಿಬರಲು ಅನುಮತಿ 
ನೀಡಲಾಗಿದೆ. 
ಕ್ರಮ ಸಂಖ್ಯೆ 

ಹೆಸರು 

ಸಂಬಂಧ 


ಸ್ವತಃ 


2 


ಡಾ || ಕೆ. ಜಿ . ಜಗದೀಶ 
. ಶ್ರೀಮತಿ. ಸಂಗೀತ ಜಗದೀಶ 


ಪತ್ನಿ 


ಕು : ಆರ್ಯಮಾನ್ 


ಮಗ. 


ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90ರಷ್ಟು ಹಣವನ್ನು ಅಂತಿಮ ಪ್ರಯಾಣಭತ್ಯೆ ಬಿಲ್ಲಿನಲ್ಲಿ ಹೊಂದಾಣಿಕೆ 
ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣಭತ್ಯೆಯನ್ನು ಪಡೆಯಲು ಮಂಜೂರಾತಿ ನೀಡಲಾಗಿದೆ. 


ಕೇಂದ್ರ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ: O. M .F. No. 14028/4/ 2009- Estt.( L), ದಿನಾಂಕ: 03 - 06 - 2009ರನ್ವಯ 10 ದಿನಗಳ ಗಳಿಕೆ 
ರಜೆಯ ನಗದೀಕರಣ ಸೌಲಭ್ಯವನ್ನು ಉಪಯೋಗಿಸಿಕೊಳ್ಳಲು ಸಹ ಅನುಮತಿ ನೀಡಿದೆ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎನ್. ಶ್ರೀನಿವಾಸ ಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್‌ . 1539 

ಸಿ . ಆ . ಸು . ಇ .(ಸೇವೆಗಳು - 1). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 462 ಸಅಸೇ 2011 , ಬೆಂಗಳೂರು, ದಿನಾಂಕ: 29ನೇ ಅಕ್ಟೋಬರ್, 2011 . 
ಅಧಿಸೂಚನೆ ಸಂಖ್ಯೆ ಸಿಆಸುಇ 462 ಸಅಸೇ 2011 , ದಿನಾಂಕ 16 -9 -2011ರಲ್ಲಿ ಉಪನಿರ್ದೇಶಕರು, ಯೋಜನಾ ಸಂಯೋಜನೆ ಮತ್ತು 
ಮಾಹಿತಿ ವಿಭಾಗ , ಯೋಜನಾ ಇಲಾಖೆ ಇಲ್ಲಿಗೆ ಮರುಸ್ಥಳ ನಿಯುಕ್ತಿಗೊಳಿಸಿದ್ದ ಶ್ರೀ ಕೆ. ಶ್ರೀನಿವಾಸ್ , ಯೋಜನೆ ಅಂದಾಜು ಮತ್ತು 
ಮೌಲ್ಯಮಾಪನಾಧಿಕಾರಿ, ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್, ಬೆಂಗಳೂರು ಇವರು ಈವರೆವಿಗೂ ಸದರಿ ಹುದ್ದೆಗೆ ಹಾಜರಾಗಿಲ್ಲವಾದ್ದರಿಂದ 
ಇವರನ್ನು ಸಿ.ಆ. ಸು. ಇಲಾಖೆ (ಸೇವೆಗಳು-3) ವಿಭಾಗದಿಂದ ನೇರವಾಗಿ ಬಿಡುಗಡೆಗೊಳಿಸಿ ಮರುಸ್ಥಳನಿಯುಕ್ತಿಗೊಳಿಸಿದ ಹುದ್ದೆಯಲ್ಲಿ ಕರ್ತವ್ಯಕ್ಕೆ 
ಹಾಜರಾಗಲು ಆದೇಶಿಸಿದೆ. 

ಸದರಿ ಅಧಿಕಾರಿಯವರು ಆದಾಗ್ಯೂ ಸದರಿ ಇಲಾಖೆ / ಹುದ್ದೆಯಲ್ಲಿಯೇ ಮುಂದುವರೆದರೆ ಅಂತಹ ಸಂದರ್ಭದಲ್ಲಿ ಅಧಿಕಾರಿಯವರನ್ನೇ 
ಬಾಧ್ಯಸ್ಥರನ್ನಾಗಿ ಮಾಡಿ ಅವರ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಳ್ಳಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಆರ್ . ವಿಜಯಾನಂದ ಶರ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1540 

ಸಿ. ಆ. ಸು . ಇ.(ಸೇವೆಗಳು - 3). 


೭೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೨೨ , ೨೦೧೧ 


ಭಾಗ- ೨ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಡಿಪಿಎಆರ್ 21 ಹೆಚ್ ಎಂಬಿ 2011 , ಬೆಂಗಳೂರು, ದಿನಾಂಕ: 29ನೇ ಅಕ್ಟೋಬರ್, 2011 . 


ಡಾ : ಚಂದ್ರಮ್ಮ ಎಸ್‌.ಕಣಗಲಿ ಇವರನ್ನು ಇವರ ಸ್ವಂತ ವೇತನದ ಮೇಲೆ ( ವಿಶೇಷ ವೇತನಗಳನ್ನು ಹೊರತುಪಡಿಸಿ) ದಿನಾಂಕ: 
19 - 05 - 2011 ರಿಂದ ಜಾರಿಗೆ ಬರುವಂತೆ ತಾತ್ಕಾಲಿಕವಾಗಿ ಒಂದು ವರ್ಷದ ಅವಧಿಗೆ ನವದೆಹಲಿಯ ಕರ್ನಾಟಕ ಭವನದ ವಿಶೇಷ ಕರ್ತವ್ಯಾಧಿಕಾರಿ 
ಹುದ್ದೆಗೆ ನೇಮಕ ಮಾಡಲಾಗಿದೆ. 

ಈ ಅಧಿಸೂಚನೆಯನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 770 ವೆಚ್ಚ -12 /2011, ದಿನಾಂಕ : 05 - 09 - 2011ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಪದ್ಮರಾಜು, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್‌ . 1541 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ( ರಾಜ್ಯ ಶಿಷ್ಠಾಚಾರ). 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಪಸಂಮೀ 336 ಪಅಸೇ 2011, ಬೆಂಗಳೂರು, ದಿನಾಂಕ: 29ನೇ ಅಕ್ಟೋಬರ್, 2011 , 


ಡಾ|| ಕೆ. ಎಸ್‌ .ಶಿವಕುಮಾರ್, ನಿರ್ದೇಶಕರು, ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ, ಬೆಂಗಳೂರು ಇವರು 
ದಿನಾಂಕ: 31 - 10 - 2011 ಅಪರಾಹ್ನ ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದಲಿರುವ ಪ್ರಯುಕ್ತ ಖಾಲಿಯಾಗುವ ನಿರ್ದೇಶಕರ ಹುದ್ದೆಗೆ ಡಾ : 
ಕೆ.ಶಿವಕುಮಾರ್, ಅಪರ ನಿರ್ದೇಶಕರು ( ಜಾನುವಾರು ಸಂಪನ್ಮೂಲ) ಹಾಗೂ ಪ್ರಾಯೋಜನಾ ನಿರ್ದೇಶಕರು, ಕರ್ನಾಟಕ ಜಾನುವಾರು ಅಭಿವೃದ್ಧಿ ಸಂಸ್ಥೆ, 
ಕೇಂದ್ರ ಕಛೇರಿ, ಬೆಂಗಳೂರು ಇವರನ್ನು ತಾತ್ಕಾಲಿಕವಾಗಿ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ ನಿಯಮ 
68ರನ್ವಯ ಅಧಿಕ ಪ್ರಭಾರದಲ್ಲಿರಿಸಲಾಗಿದೆ. 


ಸದರಿ ಅಧಿಕಾರಿಯು ಅಧಿಕ ಪ್ರಭಾರದ ಅವಧಿಯಲ್ಲಿ ನಿಯಮಾನುಸಾರ ಪ್ರಭಾರ ಭತ್ಯೆಯನ್ನು ಪಡೆಯಲು ಅರ್ಹರಾಗಿರುತ್ತಾರೆ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ಪಿ. ನಾಗರಾಜ, 

ಪೀಠಾಧಿಕಾರಿ - 2 , 
ಪಿ .ಆರ್. 1542 

ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ ( ಪಶುಸಂಗೋಪನೆ - ಎ). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 174 ಆಸೇವ 2011, ಬೆಂಗಳೂರು, ದಿನಾಂಕ: 31ನೇ ಅಕ್ಟೋಬರ್ , 2011. 
ಶ್ರೀ . ಬಿ. ಹೆಚ್. ಸಿದ್ದಪ್ಪ, ಕೆ.ಎ.ಎಸ್. (ಕಿರಿಯ ಶ್ರೇಣಿ) ಅಧಿಕಾರಿ, ಹಾಲಿ ಉಪವಿಭಾಗಾಧಿಕಾರಿ, ಬೆಂಗಳೂರು ದಕ್ಷಿಣ ಉಪವಿಭಾಗ, ಬೆಂಗಳೂರು 
ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವಿಶೇಷ ಭೂಸ್ವಾಧೀನಾಧಿಕಾರಿ, 
ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು - ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಲು ಇವರ ಸೇವೆಯನ್ನು ವಸತಿ ಇಲಾಖೆಯ ವಶಕ್ಕೆ ನೀಡಿದೆ. 

ಡಾ : ಬಿ. ವಿ. ವಾಸಂತಿ ಅಮರ್, ಕೆ.ಎ.ಎಸ್ . ಕಿರಿಯ ಶ್ರೇಣಿ ಅಧಿಕಾರಿ, ಯೋಜನಾ ವ್ಯವಸ್ಥಾಪಕರು ( ಅಭಿವೃದ್ಧಿ), ಕರ್ನಾಟಕ ಕೊಳಚೆ 
ನಿರ್ಮೂಲನಾ ಮಂಡಳಿ , ಬೆಂಗಳೂರು, ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಉಪವಿಭಾಗಾಧಿಕಾರಿ, ಬೆಂಗಳೂರು ದಕ್ಷಿಣ ಉಪವಿಭಾಗ , ಬೆಂಗಳೂರು- ಶ್ರೀ ಬಿ . ಹೆಚ್. ಸಿದ್ದಪ್ಪ, ಕೆ. ಎ . ಎಸ್ . ಕಿರಿಯ ಶ್ರೇಣಿ, ಇವರ ವರ್ಗಾವಣೆಯಿಂದ 
ತೆರವಾದ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1543 

ಸಿ. ಆ . ಸು . ಇ .(ಸೇವೆಗಳು - 2) . 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨, ೨೦೧೧ 


೭೧೭ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 75 ಎಸ್‌ಐಎಸ್ 2011, ಬೆಂಗಳೂರು, ದಿನಾಂಕ: 31ನೇ ಅಕ್ಟೋಬರ್, 2011. 
ಶ್ರೀಮತಿ. ಸಿ.ಶಿಖಾ, ಐ . ಎ.ಎಸ್., ಮುಖ್ಯ ಕಾರ್ಯನಿರ್ವಾಹಣಾ ಅಧಿಕಾರಿ , ಜಿಲ್ಲಾ ಪಂಚಾಯತ್, ಧಾರವಾಡ. ಇವರಿಗೆ ದಿನಾಂಕ 28 - 10 
2011 ರಿಂದ 11 - 11 - 2011 ರವರೆಗೆ (ಉದಿಸೆ ) ಪರಿವರ್ತಿತ ರಜೆಯನ್ನು ವೈದ್ಯಕೀಯ ನೆಲೆಯಲ್ಲಿ ಮಂಜೂರು ಮಾಡಲಾಗಿದೆ. 

ಶ್ರೀಮತಿ ಸಿ .ಶಿಖಾ, ಐ . ಎ . ಎಸ್ .ರವರ ರಜಾ ಅವಧಿಯಲ್ಲಿ ಜಿಲ್ಲಾಧಿಕಾರಿ, ಧಾರವಾಡ ಜಿಲ್ಲೆ, ಧಾರವಾಡ. ಇವರನ್ನು ಮುಖ್ಯ 
ಕಾರ್ಯನಿರ್ವಹಣಾ ಅಧಿಕಾರಿ , ಜಿಲ್ಲಾ ಪಂಚಾಯತ್, ಧಾರವಾಡ, ಈ ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 

- ಶ್ರೀಮತಿ ಸಿ.ಶಿಖಾ, ಐ. ಎ .ಎಸ್ . ರವರು ರಜೆಯ ಮೇಲೆ ಹೋಗಿರದಿದ್ದರೆ ಮುಖ್ಯ ಕಾರ್ಯನಿರ್ವಾಹಣಾ ಅಧಿಕಾರಿ, ಜಿಲ್ಲಾ ಪಂಚಾಯತ್, 
ಧಾರವಾಡ. ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎನ್ . ಶ್ರೀನಿವಾಸ ಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ , 1544 

ಸಿ . ಆ. ಸು . ಇ .( ಸೇವೆಗಳು -1). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 155 ಎಸ್‌ಐಎಸ್ 2011, ಬೆಂಗಳೂರು, ದಿನಾಂಕ: 31ನೇ ಅಕ್ಟೋಬರ್ , 2011. 


ಇದೇ ಸಮಸಂಖ್ಯೆಯ ದಿನಾಂಕ: 30 - 09 - 2011ರ ಅಧಿಸೂಚನೆಯನ್ನು ಭಾಗಶಃ ಮಾರ್ಪಡಿಸಿ ಶ್ರೀ . ವಿಪುಲ್ ಬನ್ಸಲ್, ಐ . ಎ .ಎಸ್., 
ಜಿಲ್ಲಾಧಿಕಾರಿ , ಚಿತ್ರದುರ್ಗ ಜಿಲ್ಲೆ , ಚಿತ್ರದುರ್ಗ , ಇವರಿಗೆ ದಿನಾಂಕ: 24 - 10 - 2011 ರಿಂದ 09 -11 - 2011ರವರೆಗೆ ಮಂಜೂರು ಮಾಡಿರುವ ಗಳಿಕೆ ರಜೆ 
ಅವಧಿಯಲ್ಲಿ ಜಿಲ್ಲಾಧಿಕಾರಿ , ದಾವಣಗೆರೆ ಜಿಲ್ಲೆ, ದಾವಣಗೆರೆ . ಇವರ ಬದಲಿಗೆ ಅಪರ ಜಿಲ್ಲಾಧಿಕಾರಿ, ಚಿತ್ರದುರ್ಗ ಜಿಲ್ಲೆ. ಚಿತ್ರದುರ್ಗ , ಇವರನ್ನು 
ಜಿಲ್ಲಾಧಿಕಾರಿ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ , ಹುದ್ದೆಯ ಅಧಿಕ ಪ್ರಭಾರದಲ್ಲಿರಿಸಲಾಗಿದೆ. ಉಳಿದಂತೆ ದಿನಾಂಕ 30 - 09 - 2011ರ ಅಧಿಸೂಚನೆಗೆ 
ಯಾವುದೇ ಬದಲಾವಣೆ ಇರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎನ್ . ಶ್ರೀನಿವಾಸ ಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್. 1545 

ಸಿ. ಆ . ಸು . ಇ ..(ಸೇವೆಗಳು - 1). 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 55 ಎಟಿಎಸ್ 2011 (P), ಬೆಂಗಳೂರು, ದಿನಾಂಕ: 31ನೇ ಅಕ್ಟೋಬರ್ , 2011. 
ಶ್ರೀ ಸಿ. ಗಂಗಾಧರಯ್ಯ , ತಹಶೀಲ್ದಾರ್‌, ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ , ಬೆಂಗಳೂರು ಇವರನ್ನು ಸಾರ್ವಜನಿಕ ಹಾಗೂ ಆಡಳಿತ 
ಹಿತದೃಷ್ಟಿಯಿಂದ ಶ್ರೀ ಮಹೇಶಬಾಬು, ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿಗಳ ಕಛೇರಿ, ಬೆಂಗಳೂರು ನಗರ ಇವರ ಸ್ಥಳಕ್ಕೆ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಗೀತಾರಮೇಶ್, 

ಸರ್ಕಾರದ ಜಂಟಿ ಕಾರ್ಯದರ್ಶಿ , 
ಪಿ . ಆರ್ . 1546 

ಕಂದಾಯ ಇಲಾಖೆ (ಸೇವೆಗಳು ). 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಂಇ 44 ಎಟಿಎಸ್ 2011 , ಬೆಂಗಳೂರು, ದಿನಾಂಕ: 28ನೇ ಸೆಪ್ಟೆಂಬರ್, 2011 . 
ಕಂದಾಯ ಇಲಾಖೆಯಲ್ಲಿ ತಹಶೀಲ್ದಾರ್ ವೃಂದದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಸ್ತುತ ಸ್ಥಳ ನಿರೀಕ್ಷಣೆಯಲ್ಲಿರುವ ಶ್ರೀಮತಿ 
ಎನ್.ಸಿ.ಉಷಾರಾಣಿ ಇವರನ್ನು ಸಾರ್ವಜನಿಕ / ಆಡಳಿತ ಹಿತದೃಷ್ಟಿಯಿಂದ ತಹಶೀಲ್ದಾರ್‌, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ 


೭೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨, ೨೦೧೧ 


ಭಾಗ - ೨ 


ನಿಗಮ ನಿಯಮಿತ ( KREDL) ಬೆಂಗಳೂರು ಇಲ್ಲಿ ಖಾಲಿ ಇರುವ ಹುದ್ದೆಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವರ್ಗಾಯಿಸಿ ನೇಮಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್ .ಗೋಪಾಲಯ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್‌. 1547 

ಕಂದಾಯ ಇಲಾಖೆ (ಸೇವೆಗಳು - 3). 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಆಇ 190 ರಾಲೆಪ 2011 , ಬೆಂಗಳೂರು, ದಿನಾಂಕ : 29ನೇ ಅಕ್ಟೋಬರ್ , 2011 . 
ಶ್ರೀ ಕೆ. ಶ್ರೀಕಾಂತರಾವ್, ಉಪ ನಿಯಂತ್ರಕರು , ರಾಜ್ಯ ಲೆಕ್ಕಪತ್ರ ಇಲಾಖೆ ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಅವರನ್ನು ಜಂಟಿ ಆಯುಕ್ತರು, 
ಮಂಗಳೂರು ಮಹಾನಗರ ಪಾಲಿಕೆ ಈ ಹುದ್ದೆಗೆ ನೇಮಿಸುವ ಸಲುವಾಗಿ ಇವರ ಸೇವೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಲಾಗಿದೆ, 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಎಸ್ . ಶಿವರಾಮ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್‌ . 1548 

ಆರ್ಥಿಕ ಇಲಾಖೆ ( ಆಡಳಿತ & ಮುಂಗಡ) . 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 400 ಸಅಸೇ 2011, ಬೆಂಗಳೂರು, ದಿನಾಂಕ 24ನೇ ಅಕ್ಟೋಬರ್ 2011 
ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 369 ಸಅಸೇ 2007 ( ಭಾಗ), ದಿನಾಂಕ 7 - 7 - 2011ರನ್ವಯ ಪತ್ರಾಂಕಿತ ಆಪ್ತ ಸಹಾಯಕ 
ವೃಂದದಿಂದ ಆಪ್ತ ಕಾರ್ಯದರ್ಶಿ (ಗ್ರೇಡ್- 2) ವೃಂದಕ್ಕೆ ಉನ್ನತೀಕರಿಸಲಾದ ಹುದ್ದೆಗಳಿಗೆ ಎದುರಾಗಿ ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ 
ಸೇರಿದ ಕೆಳಕಂಡ ಪತ್ರಾಂಕಿತ ಆಪ್ತ ಸಹಾಯಕರುಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ 

14050-350-14400- 400 - 16800 - 450-19500 -525- 22650-600 - 25050ರ ಆಪ್ತ ಕಾರ್ಯ ದರ್ಶಿ (ಗ್ರೇಡ್- 2) ಹುದ್ದೆಗೆ ಸ್ಥಾನಪನ್ನ ಬಡ್ತಿ 
ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಲ್ಲಿ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ: 
ಅಧಿಕಾರಿಯ ಹೆಸರು ಮತ್ತು 

ಬಡ್ತಿ ನೀಡಿ ನೇಮಿಸಲಾದ 
ಸಂಖ್ಯೆ ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಇಲಾಖೆ 

ಹುದ್ದೆ : ಇಲಾಖೆ 


ಕ್ರಮ 


ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2), ಕಾರ್ಯದರ್ಶಿಯವರ ಆಪ್ತ ಶಾಖೆ, 
ಅರಣ್ಯ ಇಲಾಖೆ ( ಅರಣ್ಯ) . 


ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2 ) ಕಾರ್ಯದರ್ಶಿಯವರ ಆಪ್ತ ಶಾಖೆ, 
ಆರ್ಥಿಕ ಇಲಾಖೆ ( ಆ ಮತ್ತು ಸಂ ) ಇಲ್ಲಿಯೇ ಮುಂದುವರೆಸಲಾಗಿದೆ. 


ಆಪ್ತ ಕಾರ್ಯದರ್ಶಿ (ಗ್ರೇಡ್- 2), ಕಾರ್ಯದರ್ಶಿಯವರ ಆಪ್ತ ಶಾಖೆ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


ಎಸ್ . ಕೆ. ಉದಯಕುಮಾರ್ 
ಉಪ ಕಾರ್ಯದರ್ಶಿ ( ಆ ಮತ್ತು ಸಂ ) 
ಇವರ ಆಪ್ತ ಶಾಖೆ, ಆರ್ಥಿಕ ಇಲಾಖೆ 
ಯು . ಸಿ . ಲತ 
ಕಾರ್ಯದರ್ಶಿ ( ಆ ಮತ್ತು ಸಂ ) ಇವರ ಆಪ್ತ ಶಾಖೆ | 
ಆರ್ಥಿಕ ಇಲಾಖೆ 
ಜಿ . ರವಿ 
ಕಾರ್ಯದರ್ಶಿಯವರ ಆಪ್ತ ಶಾಖೆ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಜಿ. ಈಶ್ವರಮೂಲ್ಯ 
ಘನತೆವೆತ್ತ ರಾಜ್ಯಪಾಲರ ಸಚಿವಾಲಯ 
ರಾಜಭವನ 
ವಿಜಯಕುಮಾರ್ 
ನಿಯೋಜನೆ ಮೇಲೆ 
ಆಯುಕ್ತರ ಆಪ್ತ ಕಾರ್ಯದರ್ಶಿ 
ಬಿ. ಎಂ .ಆರ್ . ಡಿ. ಎ. 


ಆಪ್ತ ಕಾರ್ಯದರ್ಶಿ (ಗ್ರೇಡ್- 2), ಘನತೆವೆತ್ತ ರಾಜ್ಯಪಾಲರ 
ಸಚಿವಾಲಯ, ರಾಜಭವನ 
ಇಲ್ಲಿಯೇ ಮುಂದುವರೆಸಲಾಗಿದೆ. 
ಆಪ್ತ ಕಾರ್ಯದರ್ಶಿ (ಗ್ರೇಡ್- 2), ನಿಯೋಜನೆ ಮೇಲೆ ಆಯುಕ್ತರ 
ಆಪ್ತ ಕಾರ್ಯದರ್ಶಿ , ಬಿ . ಎಂ .ಆರ್. ಡಿ . ಎ . ಇಲ್ಲಿಯೇ 
ಮುಂದುವರೆಸಲಾಗಿದೆ. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨, ೨೦೧೧ 


೭೧೯ 


| 


1 


3 


ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2 ), ಪ್ರಧಾನ ಕಾರ್ಯದರ್ಶಿಯವರ ಆಪ್ತ 
ಶಾಖೆ, ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ - ಇಲ್ಲಿಯೇ 
ಮುಂದುವರೆಸಲಾಗಿದೆ. 


ಆಪ್ತ ಕಾರ್ಯದರ್ಶಿ (ಗ್ರೇಡ್- 2) , ಕಾರ್ಯದರ್ಶಿಯವರ ಆಪ್ತ ಶಾಖೆ, 
ಕೃಷಿ ಇಲಾಖೆ - ಇಲ್ಲಿಯೇ ಮುಂದುವರೆಸಲಾಗಿದೆ. 


8 ) 


ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2 ), ಕಾರ್ಯದರ್ಶಿಯವರ ಆಪ್ತ ಶಾಖೆ , 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ - ಇಲ್ಲಿಯೇ 
ಮುಂದುವರೆಸಲಾಗಿದೆ. 
ಆಪ್ತ ಕಾರ್ಯದರ್ಶಿ (ಗ್ರೇಡ್- 2), ಕಾರ್ಯದರ್ಶಿಯವರ ಆಪ್ತ ಶಾಖೆ, 
ಕಾರ್ಮಿಕ ಇಲಾಖೆ - ಇಲ್ಲಿಯೇ ಮುಂದುವರೆಸಲಾಗಿದೆ. 


ವೈ . ರಾಜು 
ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
ಎನ್ . ಶಿವಲಿಂಗಯ್ಯ 
ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ 
ಕೃಷಿ ಇಲಾಖೆ 
ಸರಿತ ಆರ್. ಕುಲಹಳ್ಳಿ 
ಕಾರ್ಯದರ್ಶಿಯವರ ಆಪ್ತ ಶಾಖೆ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
ಜಯಲಕ್ಷ್ಮಿ 
ಕಾರ್ಯದರ್ಶಿಯವರ ಆಪ್ತ ಶಾಖೆ 
ಕಾರ್ಮಿಕ ಇಲಾಖೆ 
ಎಂ .ಎಸ್ . ಚಂಚೆ 
ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ 
ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ 
ಎನ್ .ಎಸ್. ಜಯರಾಮಗುಪ್ತ 
ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ 
ತೋಟಗಾರಿಕಾ ಇಲಾಖೆ 
| ಆರ್‌. ಪಿ. ಗಾಯತ್ರಿದೇವಿ 
ಅಪರ ಕಾರ್ಯದರ್ಶಿಯವರ ಆಪ್ತ ಶಾಖೆ 
ಒಳಾಡಳಿತ ಇಲಾಖೆ 
| ಪಿ. ಆರ್ . ಲಕ್ಷ್ಮೀನಾರಾಯಣ 
ಕಾರ್ಮಿಕ ಸಚಿವರ ಆಪ್ತ ಶಾಖೆ 
ಫಹೀಮುನ್ನಿಸಾ 
ಮುಖ್ಯ ಕಾರ್ಯದರ್ಶಿಯವರ ಆಪ್ತ ಶಾಖೆ 


ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2) , 
ಕಾರ್ಯದರ್ಶಿಯವರ ಆಪ್ತ ಶಾಖೆ, 
ಒಳಾಡಳಿತ ಇಲಾಖೆ. 
ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2 ), 
ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ, 
ತೋಟಗಾರಿಕೆ ಇಲಾಖೆ - ಇಲ್ಲಿಯೇ ಮುಂದುವರೆಸಲಾಗಿದೆ. 
ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2 ), 
ಅಪರ ಕಾರ್ಯದರ್ಶಿಯವರ ಆಪ್ತ ಶಾಖೆ, 
ಒಳಾಡಳಿತ ಇಲಾಖೆ - ಇಲ್ಲಿಯೇ ಮುಂದುವರೆಸಲಾಗಿದೆ. 
ಆಪ್ತ ಕಾರ್ಯದರ್ಶಿ (ಗ್ರೇಡ್- 2 ), 
ಕಾರ್ಮಿಕ ಸಚಿವರ ಆಪ್ತ ಶಾಖೆ - ಇಲ್ಲಿಯೇ ಮುಂದುವರೆಸಲಾಗಿದೆ. 
ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2 ), 
ಮುಖ್ಯ ಕಾರ್ಯದರ್ಶಿಯವರ ಆಪ್ತ ಶಾಖೆಯಲ್ಲಿ ಹೊಸದಾಗಿ ಸೃಜಿಸುವ 
ಕಾರ್ಯ ನಿರ್ವಹಣಾ ವರದಿಗಳ ಅಭಿರಕ್ಷಣಾ ಶಾಖೆಗೆ ನೇಮಿಸಲಾಗಿದೆ. 
ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2) 
ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ, 
ಸಿ. ಆ. ಸು . ಇ . ( ಆಡಳಿತ ಸುಧಾರಣೆ) 
ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2 ), ಕಾರ್ಯದರ್ಶಿಯವರ ಆಪ್ತ ಶಾಖೆ, 
ಕಂದಾಯ ಇಲಾಖೆ ( ಬರಪರಿಹಾರ) 
ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2 ), ಪ್ರಧಾನ ಕಾರ್ಯದರ್ಶಿಯವರ ಆಪ್ತ 
ಶಾಖೆ , ಜಲ ಸಂಪನ್ಮೂಲ ಇಲಾಖೆ ಇಲ್ಲಿಯೇ ಮುಂದುವರೆಸಲಾಗಿದೆ. 


ಕೆ. ವೀರಕರಿಯಪ್ಪ 
ಕಾರ್ಯದರ್ಶಿಯವರ ಆಪ್ತ ಶಾಖೆ 
( ಪ್ರಾಥಮಿಕ ಮತ್ತು ಪ್ರೌಢ) , ಶಿಕ್ಷಣ ಇಲಾಖೆ 
ಬಸವಂತಪ್ಪ ಬಿ . ಖಿಚಡಿ 
ಕುಮಾರಕೃಪ ಅತಿಥಿ ಗೃಹ 
ಎ . ಎನ್ . ದೇವಕಿ 
ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ 
ಜಲಸಂಪನ್ಮೂಲ ಇಲಾಖೆ 
ಎಸ್ . ಕುಮಾರಿ 
ಕಾರ್ಯದರ್ಶಿಯವರ ಆಪ್ತ ಶಾಖೆ 
ಯುವಜನ ಸೇವಾ ಇಲಾಖೆ | 
ಸಿ. ಆರ್ . ಜಯರಾಮ್ 
ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ 
ತೋಟಗಾರಿಕಾ ಇಲಾಖೆ 


ಆಪ್ತ ಕಾರ್ಯದರ್ಶಿ (ಗ್ರೇಡ್- 2), ಕಾರ್ಯದರ್ಶಿಯವರ ಆಪ್ತ ಶಾಖೆ, 
ಯುವಜನ ಸೇವಾ ಇಲಾಖೆ ಇಲ್ಲಿಯೇ ಮುಂದುವರೆಸಲಾಗಿದೆ . 


ಆಪ್ತ ಕಾರ್ಯದರ್ಶಿ (ಗ್ರೇಡ್- 2 ) , ಪ್ರಧಾನ ಕಾರ್ಯದರ್ಶಿಯವರ ಆಪ್ತ 
ಶಾಖೆ, ತೋಟಗಾರಿಕೆ ಇಲಾಖೆ ಇಲ್ಲಿಯೇ ಮುಂದುವರೆಸಲಾಗಿದೆ. 


ಆಪ್ತ ಕಾರ್ಯದರ್ಶಿ (ಗ್ರೇಡ್- 2 ) ವೃಂದದಿಂದ ಆಪ್ತ ಕಾರ್ಯದರ್ಶಿ (ಗ್ರೇಡ್- 1) ವೃಂದಕ್ಕೆ ಬಡ್ತಿ ನೀಡುವ ಪ್ರಕ್ರಿಯೆ ಜಾರಿಯಲ್ಲಿದ್ದು ಈ ಬಗ್ಗೆ 
ಅಧಿಸೂಚನೆ ಹೊರಡಿಸುವ ಸಂದರ್ಭದಲ್ಲಿ ಒಂದು ಆಪ್ತ ಕಾರ್ಯದರ್ಶಿ (ಗ್ರೇಡ್- 2) ಹುದ್ದೆಯನ್ನು ಕಡಿಮೆ ಮಾಡಿ ಅಧಿಸೂಚನೆ ಹೊರಡಿಸುವ 
ಷರತ್ತಿಗೊಳಪಟ್ಟು ಕ್ರಮ ಸಂಖ್ಯೆ (19) ರ ಶ್ರೀ ಸಿ. ಆರ್ . ಜಯರಾಮ್ ಇವರು ದಿನಾಂಕ 31 -10 - 2011ರಂದು ವಯೋ ನಿವೃತ್ತಿ ಹೊಂದುತ್ತಿರುವುದರಿಂದ 
ಇವರಿಗೆ ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2) ಹುದ್ದೆಗೆ ಮುಂಬಡ್ತಿ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎ . ಆರ್ . ವಿಜಯಾನಂದ ಶರ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿ. ಆ . ಸು . ಇಲಾಖೆ (ಸೇವೆಗಳು - 3) 
ಪಿ. ಆರ್ . 1527 


2 


೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೨, ೨೦೧೧ 


ಭಾಗ- ೨ 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 251 ರಾಲೆಪ 2011, ಬೆಂಗಳೂರು, ದಿನಾಂಕ: 28ನೇ ಅಕ್ಟೋಬರ್, 2011. 
ಶ್ರೀ ಎಂ .ಎ . ಫಯಾಜ್ ಅಹಮದ್, ಸಹಾಯಕ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ಇವರಿಗೆ ಅಧಿಸೂಚನೆ ಸಂಖ್ಯೆ :ಆಇ 296 ರಾಲೆಪ 
2010 , ದಿನಾಂಕ: 5 - 3 - 2011ರಲ್ಲಿ ಮುಂಬಡ್ತಿ ನೀಡಿ ಸಂಜಯಗಾಂಧಿ ಅಪಘಾತ ಮತ್ತು ಪುನರ್ ವಸತಿ ಕೇಂದ್ರ, ಬೆಂಗಳೂರು ಇಲ್ಲಿಗೆ ನೇಮಿಸಲಾಗಿದ್ದು 
ಇವರಿಗೆ ಇವರಿಗಿಂತ ಜೇಷ್ಠತೆಯಲ್ಲಿ ಕಿರಿಯರಾದ ಶ್ರೀ ಡಿ. ಸಂಪತ್ ಕುಮಾರ್ ಇವರು ಸಹಾಯಕ ನಿಯಂತ್ರಕರ ವೃಂದಕ್ಕೆ ಮುಂಬಡ್ತಿ ಮೇರೆಗೆ 

, ಆಹಾರ ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ, ಬೆಂಗಳೂರು ಇಲ್ಲಿ ಕರ್ತವ್ಯಕ್ಕೆ ಹಾಜರಾದ 
ದಿನಾಂಕ:29 - 04 - 2011 ರಿಂದ ಜಾರಿಗೆ ಬರುವಂತೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 60ರನ್ವಯ ನಿದರ್ಶನಾತ್ಮಕ 
(ಪ್ರೋಫಾರ್ಮ ) ಮುಂಬಡ್ತಿಯನ್ನು ನೀಡಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಎಂ .ಎಸ್ . ಶಿವರಾಮ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್‌ . 1549 

ಆರ್ಥಿಕ ಇಲಾಖೆ ( ಆಡಳಿತ & ಮುಂಗಡ) . 
ಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಾರಿಇ 24 ಸಾಇಸೇ 2010 , ಬೆಂಗಳೂರು, ದಿನಾಂಕ: 28ನೇ ಅಕ್ಟೋಬರ್, 2011. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಾರಿಇ 24 ಸಾಇಸೇ 2010 , ದಿನಾಂಕ: 17 -6- 2011ರಲ್ಲಿ ಸ್ವತಂತ್ರ ಪ್ರಭಾರದ ಮೇಲೆ ಪ್ರಾದೇಶಿಕ ಸಾರಿಗೆ 
ಅಧಿಕಾರಿ, ಬಳ್ಳಾರಿ ಇಲ್ಲಿಗೆ ವರ್ಗಾವಣೆ ಆದೇಶದಲ್ಲಿರುವ ಶ್ರೀ ಹೆಚ್.ಎನ್.ಶ್ರೀನಾಥ್ ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೂ ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಮೈಸೂರು (ಪೂರ್ವ) ಇಲ್ಲಿ ಖಾಲಿ ಇರುವ ಹುದ್ದೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರಾಮಚಂದ್ರ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1550 

ಸಾರಿಗೆ ಇಲಾಖೆ. 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 765 ಎಎಸ್‌ಡಿ 2010 , ಬೆಂಗಳೂರು, ದಿನಾಂಕ : 19ನೇ ಅಕ್ಟೋಬರ್ , 2011 . 
ಶ್ರೀ ಜೆ. ನಂಜುಂಡೇಶ್, ತಹಶೀಲ್ದಾರ್‌, ಪ್ರಾದೇಶಿಕ ಆಯುಕ್ತರ ಕಛೇರಿ, ಬೆಂಗಳೂರು ಇವರು ಸ್ಥಳ ನಿಯುಕ್ತಿಗಾಗಿ ಕಾಯಲಾಗಿದ್ದ ದಿನಾಂಕ: 
22 -07- 2010 ರಿಂದ 05 -10 - 2010 ರವರೆಗಿನ ಅವಧಿಯನ್ನು ಕೆ.ಸಿ.ಎಸ್‌. ಆರ್‌. ನಿಯಮ 8( 15 )(ಎಫ್) ರನ್ವಯ ಕಡ್ಡಾಯ ನಿರೀಕ್ಷಣಾ ಅವಧಿ ಎಂದು 
ಮಂಜೂರು ಮಾಡಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್ .ಗೋಪಾಲಯ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 1551 

ಕಂದಾಯ ಇಲಾಖೆ ( ಸೇವೆಗಳು - 3) 


PERSONNEL AND ADMINISTRATIVE REFORMS SECRETARIAT 


NOTIFICATION 
No . DPAR 296 SPS 2011, Bangalore , Dated 30th November, 2011 


Shri. Shankar Mahadev Bidari, IPS (KN -78 ), Director General of Police, CID , Special Units , Economics Offences , 
Bangalore is appointed as Director General & Inspector General of Police, (Head of Police Force), Karnataka, Bangalore in the 
Apex Scale of Rs. 80 ,000 /- (fixed ) with immediate effect and until further orders vice Shri. N . Achutha Rao , IPS retiring from service 
on 30 -11-2011 (afternoon ) on superannuation . 

By Order and in the name of the Governor of Karnataka , 

K . P . MOHAN RAJ, 

Deputy Secretary to Government, 
PR. 1606 

Department of Personnel and Administrative Reforms (Services). 


